ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1086 
. ಮಾನ್ಯ ವಿಧಾನ ಪರಿಷತ್‌. ಸದಸ್ಯರ ಹೆಸರು ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 15-03-2021 
ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರ. ಪ್ರಶ್ನೆ ಉತ್ತರ : 
ಸಂ. 
ಅ ರಾಜ್ಯದಲ್ಲಿ ಕೋವಿಡ್‌. ಹೆಚ್ಚುತ್ತಿರುವುದು | ಬಂದಿದೆ. 
ಸರ್ಕಾರದ ಗಮನಕ್ಕೆ ಬಂದಿದಿಯೇ; | ಸರ್ಕಾರ ತೆಗೆದುಕೊಂಡ ಕ್ರಮ: 
ಬಂದಿದ್ದಲ್ಲಿ, ಸರ್ಕಾರ ತೆಗೆದುಕೊಂಡ ಕ್ರಮಗಳ 1. RTPCR ಪರೀಕ್ಷೆಗಳನ್ನು ಹೆಚ್ಚಿಸಲಾಗುತ್ತದೆ. 
ವಿವರಗಳನ್ನು ನೀಡುವುದು. . § 2. ಕೇರಳ ಮತ್ತು ಮಹಾರಾಷ್ಟ್ರ ದಿಂದ ಬರುವವರಿಗೆ ಕೋವಿಡ್‌-19 ಪರೀಕ್ಷೆ 


ಮಾಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ - 

3. ಮಾಸ್ಕ್‌ ಧರಿಸದೇ ಇರುವವರಿಗೆ ನಗರ ಪ್ರದೇಶಗಳಲ್ಲಿ ರೂ.200/- 
ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ರೂ. 100/- ದಂಡವನ್ನು ವಿಧಿಸಲಾಗುತ್ತಿದೆ. 
4. ಸಾರ್ವಜನಿಕರು ಭಾಗವಹಿಸುವ ವಿವಿಧ ಸಮಾರಂಭಗಳು ಹಾಗೂ 
ಆಚರಣೆಗಳ ಸಂದರ್ಭಗಳಲ್ಲಿ ನಿಗದಿಪಡಿಸಿದ ಸಂಖ್ಯೆಯನ್ನು ಮೀರದಂತೆ 
ಸೂಚನೆಗಳನ್ನು ನೀಡಲಾಗಿದೆ. (ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ). 


ಆ | ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ | ರಾಜ್ಯದಲ್ಲಿ 33,19,760 -ಕೋವಿಶೀಲ್ಸ್‌ ಲಸಿಕೆ, 4,60,820. ಕೋವ್ಯಾಕ್ಸಿಸ್‌ ಸಿಕೆ 
ಎಷ್ಟು ಲಸಿಕೆಗಳನ್ನು ತರಿಸಲಾಗಿದೆ; ಲಸಿಕೆ | ಸರಬರಾಜಿಗಿರುತ್ತದೆ. 
ಪಡೆದವರ ಮೇಲೆ ಅಡ್ಡ | ಲಸಿಕೆ ಪಡೆದ ಕೆಲವರಲ್ಲಿ ಅಡ್ಡ ಪರಿಣಾಮವಾಗಿರುವುದು ಸರ್ಕಾರದ ಗಮನಕ್ಕೆ 
ಪರಿಣಾಮವಾಗಿರುವುದು ಸರ್ಕಾರದ ಗಮನಕ್ಕೆ | ಬಂದಿದೆ. 
ಬಂದಿದೆಯೇ, ಅವುಗಳಲ್ಲಿ, ಸೌಮ್ಯ ಪ್ರಮಾಣದ ಅಡ್ಡಪರಿಣಾಮಗಳು- 504, ಗಂಭೀರ 27, 
| ತೀವ್ರ - ಪ್ರಕರಣಗಳು ವರದಿಯಾಗಿವೆ. 
ಇ | ಕೋವಿಡ್‌ ಲಸಿಕೆಯ ಅಡ್ಡ ಪರಿಣಾಮದ ಬಗ್ಗೆ | ಕೋವಿಡ್‌ ಲಸಿಕೆಯ ಅಡ್ಡ ಪರಿಣಾಮದ ಬಗ್ಗೆ ಮಾಡುತ್ತಿರುವ ಅಪಪ್ರಚಾರವನ್ನು 


ಮಾಡುತ್ತಿರುವ ಅಪಪ್ರಚಾರವನ್ನು ತಡೆಯಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


ತಡೆಯಲು ಸರ್ಕಾರ ಈ ಕೆಳಕಂಡ ಕ್ರಮಗಳನ್ನು ತೆಗೆದುಕೊಂಡಿದೆ: 

1 ರಾಜ್ಯ ಮಟ್ಟದಲ್ಲಿ ಕೋವಿಡ್‌-19 ಲಸಿಕೆ ಮತ್ತು ಅಡ್ಡಪರಿಣಾಮಗಳ 
ಕುರಿತಂತೆ ಮಾಧ್ಯಮದವರಿಗೆ ತಿಳುವಳಿಕೆ ಕಾರ್ಯಕ್ರಮವನ್ನು ದಿನಾಂಕ: 
17.02.2021 ರಂದು ನಡೆಸಲಾಗಿದೆ. 

2. ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಕೋವಿಡ್‌ ಲಸಿಕೆಯ ' ಅಡ್ಡ 
ಪರಿಣಾಮದ ಕುರಿತಂತೆ ಮಾಧ್ಯಮಗಳಲ್ಲಿ  ಪ್ರಕಟವಾಗಬಹುದಾದ 
ಅಡ್ಡಪರಿಣಾಮಗಳ ಬಗ್ಗೆ ಅಪಪ್ರಚಾರವನ್ನು ತಡೆಯಲು / ನಿರ್ವಹಿಸಲು ತರಬೇತಿ 
ನೀಡಲಾಗಿದೆ. A 
3. ಮಾಧ್ಯಮಗಳಲ್ಲಿ/ಪತ್ರಿಕೆಗಳಲ್ಲಿ 


ಅಡ್ಡಪರಿಣಾಮಗಳ ಕುರಿತು 


| ಅಪಪ್ರಚಾರ ವರದಿಯಾದ ನಂತರ ಅದೇ ಮಾಧ್ಯಮದಲ್ಲಿ ಸರಿಯಾದ ಮಾಹಿತಿ 


ನೀಡಿ ಜನರ ಮನದಲ್ಲಿ ಉಂಟಾಗಬಹುದಾದ ಗೊಂದಲಗಳನ್ನು ಪರಿಹರಿಸಲು 
ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಠಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಿಯಂತ್ರಣ ಈ ನು 


au 


-ಅನುಷ್ಠಾನಗೊಳಿಸಲಾಗಿದೆ. 


5. ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮಾಧ್ಯಮ ವಕ್ತಾರರನ್ನು 
ಗುರುತಿಸಲಾಗಿದ್ದು, ಅವರಿಗೆ ರಾಜ್ಯಮಟ್ಟದಿಂದ ತರಬೇತಿ ನೀಡಲಾಗಿದೆ. 
ಎಇಎಫ್‌ಐ ಕುರಿತ -ಯಾವುದೇ ಸುಳ್ಳುವದಂತಿ ಅಪಪ್ರಚಾರಗಳು ಉಂಟಾದರೆ 
ಅವುಗಳ ಕುರಿತು ಮಾದ್ಯಮಗಳಿಗೆ ಮತ್ತು 'ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿ 
ಮತ್ತು ವಿವರಣೆಯನ್ನು ನೀಡಲು ತಿಳಿಸಲಾಗಿದೆ. 

6. ಸೀ! ಗೆ ಸಂಬಂಧಪಟ್ಟ ಐಇಸಿ (ಮಾಹಿತಿ, ಶಿಕ್ಷಣ ಮತ್ತು ಸಂವಹನ) 
ಮಾದರಿಗಳು ಮತ್ತು ಸಂಪಹನ ಯೋಜನೆಗಳನ್ನು ಹೆಚ್ಚಾಗಿ ಬಳಸಲು ಜಿಲ್ಲೆಗಳಿಗೆ 
ಸೂಚಿಸಲಾಗಿದೆ. | 

7. ಕೋವಿಡ್‌ ಲಸಿಕೆಗೆ ಸಂಬಂಧಿಸಿದಂತೆ ವೀಡಿಯೋಗಳನ್ನು ಸಾಮಾಜಿಕ 
ಮಾಧ್ಯಮಗಳಲ್ಲಿ ($0081 ೫d) ಬಿತ್ತರಿಸಲಾಗಿದೆ. 

8. ಕೋವಿಡ್‌ ಲಸಿಕೆ ಕುರಿತಂತಹ ೯೩೧ (ಪದೇ ಪದೇ ಕೇಳಲಾಗುವ 


ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಸಾರ್ವಜನಿಕರಲ್ಲಿ ತಿಳುವಳಿಕೆ 


ಮೂಡಿಸಲಾಗುತ್ತಿದೆ. 

೨. ಕೋವಿಡ್‌ ಲಸಿಕೆಯ ಅಡ್ಡಪರಿಣಾಮಗಳ ಅಪಪ್ರಚಾರ ಕುರಿತಂತೆ 
ಸರಿಯಾದ ಮಾಹಿತಿ, ಪಡೆಯಲು ಭಾರತ ಸರ್ಕಾರದಿಂದ ಪ್ರಕಟವಾಗುವ 
ಮಾಹತಿಯನ್ನಷ್ಟೇ ಅವಲಂಬಿಸಲು ಮಾಹಿತಿ ನೀಡಲಾಗಿದೆ. 


ಈ . | ರಾಜ್ಯದ ಪ್ರತಿಯೊಬ್ಬರಿಗೂ ಉಚಿತ ಲಸಿಕೆ 
ನೀಡಲು ಸರ್ಕಾರದ ಕ್ರಮವೇನು 


ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ 1ನೇ ಹಂತದಲ್ಲಿ ಆರೋಗ್ಯ 
ಕಾರ್ಯಕರ್ತರಿಗೆ 2ನೇ ಹಂತದಲ್ಲಿ ಮುಂಚೊಣಿ ಕಾರ್ಯಕರ್ತರಿಗೆ ಹಾಗೂ 3ನೇ 
ಹಂತದಲ್ಲಿ, 45 ರಿಂದ 59 ವರ್ಷದೊಳಗಿನ ಸಹ ಅಸ್ವಸ್ಥತೆ ಇಂದ ಬಳಲುತ್ತಿರುವ 
ರೋಗಿಗಳಿಗೆ ಹಾಗೂ 60 ವರ್ಷಕ್ಕಿಂತ ಮೇಲ್ಪಟ್ಟ, ವಯಸ್ಸಿನವರಿಗೆ ಎಲ್ಲಾ 
ಸರ್ಕಾರಿ ಆರೋಗ್ಯ . ಕೇಂದ್ರಗಳಲ್ಲಿ ಕೋವಿಡ್‌ ಲಸಿಕೆಯನ್ನು ಉಚಿತವಾಗಿ 
ನೀಡಲಾಗುತಿದೆ. ' 


ಆಕುಕ 38 ಎಸ್‌ ಎಂಎಂ 2021 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ' 
ವೈದ್ಯಕೀಯ ಶಿಕ್ಷಣ ಸಚಿವರು ' 


ಅನುಬಂಧ 


ಸಮಾರಂಭಗಳು / ಆಚರಣಿಗಳು 


ಇವನಾಶ 
ನೀಡಬಹುದಾದ 
ಸಾರ್ವಜನಿಕರ ಸಂಖ್ಯೆ 


ಷರಾ 


1. ಸಾಮಾಜಕ ಆಚರಣಿಗಳು / 


ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ 3.25. 


ಸಮಾರಂಭಗಳು . sq.meter per person ಮಾನದಂಡವನ್ನು 
ಪಾಅಸುವುದು ಕಡ್ಡಾಯವಾಗಿರುತ್ತದೆ. 
* ಮದುವೆ 500 ಮೀರದಂತೆ | ತೆರೆದ ಪ್ರದೇಶಗಳು 
200 ಮೀರದಂತೆ ಸಧಾಂಗಣಗಳು 1] ಹಾಲ್‌ಗಟ್ಟು ಇತ್ಯಾದಿ. 
| ಮುಚ್ಚಿದ ಪ್ರದೇಶಗಳು 
* ಜನ್ಯದಿನ ಹಾಗೂ ಇತರ | 100 ಮೀರದಂತೆ ಇಲದ ಪ್ರದೇಶಗಳು ನಾಲ್‌ಗಳು , ವಾದಿ 
R ಸ 
ಆಚರಣೆಗಳು 50.ಮೀರದಂತೆ ಮುಚ್ಚಿದ ಪ್ರದೇಶಗಳು $ 
* ನಿಧನ / ಪವಸಂಸ್ಥಾರ | 100 ಮೀರದಂತೆ" ಸಂದ ಪ್ರದೇಶಗಳು ಸಾಲ್‌ಗಳು ಅದಾರ 
ಸ 
50 ಮೀರದಂತೆ ಮುಚ್ಚಿದ ಪ್ರದೇಶಗಳು ೮ 
° ಅಂತ್ಯ . ಪ್ರಿಯೆ 50 ಮೀರದಂತೆ . 
(Cremation/burial} \ 
* ಇತರೆ ಸಮಾರಂಭಗಳು | 100 ಮೀರದಂತೆ | ಹಾಲ್‌ನ ವಿಸ್ತೀರ್ಣಕ್ಕೆ ಅನುಗುಣವಾಗಿ 
2. ಧಾರ್ಮಿಕ ಆಚರಣೆಗಳು / [500 ಮೀರದಂತೆ ತೆರೆದ ಪ್ರದೇಶಗಳು 
ಸಮಾರಂಭಗಳು 
3. ರಾಜಕೀಯ ಆಚರಣೆಗಳು / | 500 ಮೀರದಂತ | ತರದ ಪ್ರದೇಪಗಪ 


ಸಮಾರಂಭಗಳು 


